ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ನಗರಸಭೆ ಪಾಲಿಕೆಗಳಲ್ಲಿ ಅಳವಡಿಸಲಾಗಿರುವ ನೀರಿನ ವ್ಯವಸ್ಥೆ ಕುರಿತು 
ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) - 


246 (171) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರದ ವತಿಯಿಂದ ವಿವಿಧ ನಗರಸಭೆ, ಪಾಲಿಕೆಗಳಲ್ಲಿ ಅಳವಡಿಸಲಾಗಿರುವ ್ಣಂ ಶುದ್ಧ 
ಕುಡಿಯುವ ನೀರಿನ ಘಟಿಕಗಳ ಸಂಖ್ಯೆ ಎಷ್ಟು ; 


(ಆ) ಒಂದು ಲೀಟರ್‌ ಕುಡಿಯುವ ನೀರು ಪಡೆಯಲು ಘಟಿಕಕ್ಕೆ ಅಂದಾಜು ಎಷ್ಟು ಲೀಟಿರ್‌ ಖಚಿತಿ ನೀರು 
ಒದಗಿಸಬೇಕಾಗುತ್ತದೆ; ಖ.ಂ ಪ್ರಕ್ರಿಯೆ ನಂತರ ಎಷ್ಟು ತ್ಯಾಜ್ಯ ನೀರು ಉತ್ಪಾದನೆಯಾಗುತ್ತದೆ. 


(ಇ) ಈತ್ಯಾಜ್ಯನೀರನ್ನುಘಟಿಕದಿಂದಯಾವರೀತಿವಿಸರ್ಜಿಸಲಾಗುತ್ತಿದೆ; 
(ಈ) ಸದರಿ ತ್ಯಾಜ್ಯ ನೀರಿನಲ್ಲಿರುವ ವಿವಿಧ ರಾಸಾಯನಿಕ ವಸ್ತುಗಳ ಪ್ರಮಾಣವೆಷ್ಟು ; 


(ಉ) ಸದರಿ ನೀರಿನ ಸದ್ಮಳಕೆ ಸರ್ಕಾರದ ಯೋಜನೆಗಳೇಮ ? 


